| 
"| 








ಪುರುಹೂತ- ಇಂದ್ರನಿಗೆ, ವೈರಿ ಶತ್ರುಗಳಾದ ದೈತ್ಯರೆಂಬ, 
ಬಲವನ್‌- ಬಲಶಾಲಿಗಳಾದ, ಮಾತಂಗ- ಆನೆಗಳ, ಮಾದ್ಯತ್‌ 


ಘಟಾ- ಮದಧಾರೆ ಸುರಿಸುವ ಸಮೂಹದ, ಕುಂಭ 
ಕುಂಭಸ್ಥಲಗಳೆಂಬ, ಉಚ್ಚ- ಎತ್ತರವಾದ, ಅದ್ರಿ- ಬೆಟ್ಟಗಳ, 
ವಿಪಾಟನ- ಸೀಳುವುದರಲ್ಲಿ, ಅಧಿಕ- ಹೆಚ್ಚಾಗಿ, ಪಟು 
ಸಮರ್ಥವಾದ, ಪ್ರತ್ಯೇಕ” ಬೇರೆ ಬೇರೆಯಾದ, ವಜ್ರಾಯಿತಾ:- 
ವಜ್ರಾಯುಧದಂತಿರುವ, ದಾರಿತ- ನಾಶಮಾಡಲ್ಪಟ್ಟ, ಅರಾತಿ- 
ಕಾಮಾದಿ ಶತ್ರುಗಳುಳ್ಳ, ದೂರಪ್ರಧ್ವಸ್ತ- ದೂರದಲ್ಲಿಯೇ 
ನಾಶಮಾಡಲ್ಪಟ್ಟ, ಧ್ವಾಂತ- ಅಜ್ಞಾನರೂಪವಾದ ಕತ್ತಲೆಯುಳ್ಳ, 
ಶಾಂತ- ನಿರ್ವಿಕಾರವಾದ, ಪ್ರವಿತತ- ಸರ್ವೋತ್ತಮನಾದ 
ವಿಷ್ಣುವಿಗೆ ಸಂಬಂಧಿಸಿದ, ಮನಸಾ- ಮನಸ್ಸಿನಿಂದ, 
ಭೂರಿಭಾಗೈ:- ಭಾಗ್ಯವಂತರಾದ 
ಬ್ರಹ್ಮಾದಿದೇವತೆಗಳಿಂದ,ಭಾವಿತಾ:- ಧ್ಯಾನಿಸಲ್ಪಟ್ಟ, 
ಶ್ರೀಮತ್ಕಂಠೀರವಾಸ್ಯ- ಲಕ್ಷ್ಮೀನೃಸಿಂಹನ, ಪ್ರತತ- 
ವಿಸೃತಗಳಾದ, ಸುನಖರಾ:- ಶ್ರೇಷ್ಠವಾದ ಉಗುರುಗಳು, 


ಅಸ್ಮಾನ್‌- ನಮ್ಮನ್ನು, ಪಾಂತು- ಕಾಪಾಡಲಿ. 





ಲಕ್ಷ್ಮೀದೇವಿಯ ಪತಿಯಾದ ನೃಸಿಂಹನೇ। 
ಬ್ರಹ್ಮ`ರುದ್ರ,ಇಂದ್ರ,ಮೊದಲಾದವರು ಕೂಡ ನಿನ್ನ ಕೋಪದ 
ಸಮೂಹದ ಬಲಗಣ್ಣಿನ ಒಂದು ನೋಟದಿಂದ ಹುಟ್ಟಿದ 


ಬೆಂಕಿಯಲ್ಲಿ ಪ್ರಕಾಶಿಸುವ ಮಿಂಚುಹುಳುಗಳ 
ಸಾಮಾನರಾಗಿದ್ದಾರೋ ,ಮತ್ತು ಆ ಬೆಂಕಿಯ ಒಂದು ಕಡಿಯಿಂದ 
ಭಸ್ಮೀಭೂತರಾಗುತ್ತಾರೆ.(ಬ್ರಹ್ಮ,ರುದ್ರ,ಇಂದ್ರ ಮೊದಲಾದವರು) 
ಅಂತಹ ನಿನಗೆ ಸಮನಾದ ವ್ಯಕ್ತಿ ಯಾರು ಇಲ್ಲ. ನಾವು 
ಶಾಸ್ತ್ರಗಳನ್ನು ವಿಮರ್ಶೆಮಾಡಿ ಭಗವಂತನಿಗಿಂತ ಶ್ರೇಷ್ಠವಾದ 
ವ್ಯಕ್ತಿಯನ್ನು ಹುಡುಕುತ್ತೇವೆ? ಅಂದರೆ ಅದು ಎಂಟನೆಯ 
ರಸದಂತೆ ದೂರದಿಂದಲೇ ನಿರಾಕರಿಸಲ್ಪಡುತ್ತದೆ ಇದು ನಿಶ್ಚಿತ 
.(ಪ್ರಪಂಚದಲ್ಲಿ ಇರುವುದೆ ಆರು ರಸ ಎಳನೇಯ ರಸವೇ ಇಲ್ಲ! 
ಇನ್ನು ಎಂಟನೆಯ ರಸವನ್ನು ಹುಡುಕಿದರೆ ಹೇಗೆ 
ಮೂರ್ಪರಾಗುತ್ತೇವೆ. ಅದೇ ರೀತಿ ಇದು ಕೂಡ.) 





Ill 





ಮಂದಹಾಸದಿಂದ ಶರತ್ಕಾಲದ ಪೂರ್ಣಚಂದ್ರನಂತೆ 
ಕಾಂತಿಯಿಂದ ಕೂಡಿದ ಮತ್ತು ಮೂರುಲೋಕದಲ್ಲಿ 
ಸುಪ್ರಸಿದ್ದಳಾದ ಸಕಲ ವಾಕ್‌ ಮತ್ತು ಮನೋಭಿಮಾನಿಯಾದ 
ಭಾರತೀದೇವಿಯು ಯಾರಲ್ಲಿ ಭಕ್ತಿಯನ್ನು ಮಾಡುವರೋ 
ಅಂತಹ ಮತ್ತು ಲಕ್ಷೀಸಹಿತನಾದ ನಾರಾಯಣನ ಪಾದವೆಂಬ 
ಕಮಲದಲ್ಲಿ ಸಾದ ಭಕ್ತಿಯನ್ನು ಮಾಡುವ ಅಧಿಕಾಧಿಕ 
ಗುಣಗಳಿಂದ ಕೂಡಿದ ಸಜ್ಜನ ಸಮುದಾಯಕ್ಕೆ ಶಾಸ್ತ್ರವೆಂಬ 
ಅಮೃತವನ್ನು ಕರುಣಿಸಿದ ಶ್ರೀಮದಾಚಾರ್ಯರ ಯಾವ 
ಪಾದವೆಂಬ ಕಮಲದ ಧೂಳಗಳಲ್ಲಿ ನಿರಂತರ ದೇವತೆಗಳು 
ಭಕ್ತಿಯನ್ನು ಮಾಡುವರೋ ಅಂತಹ ಪಾದದ ಧೂಳು ನಮ್ಮನ್ನು 
ಪಾವನಮಾಡಲಿ.. 


ಮನ್ಮಥಾಚಾರ್‌ ಕಂಬಾಲೂರು 


ಗು 


ಶ್ರೀಹರಿಯ ಜ್ಞಾನಕ್ಕಾಗಿ ಹಾತೊರೆದು ಬಂದ ದೇವತೆಗಳಿಗೆ 
ಅಜ್ಞಾನವೆಂಬ ಅಂಧಕಾರವನ್ನು ನಾಶಮಾಡಲು ಯೋಗ್ಯವಾದ 
ಸರ್ವಶ್ರೇಷ್ಠವಾದ ಶಾಸ್ತ್ರಗಳನ್ನು ಕರುಣಿಸಿದ್ದರಿಂದ ಭಕ್ತಿಯಿಂದ 
ಚಿನ್ನದ ಕಿರೀಟವನ್ನು ಧರಿಸಿದ ದೇವತೆಗಳು ತಮ್ಮ ಪಾದಪೀಠಕ್ಕೆ 
ಶಿರ ಬಾಗಿಸಿದರು. ಆ ದೇವತೆಗಳ ಚಿನ್ನದ ಕಿರೀಟದ 


ಸಂಘರ್ಷದಿಂದ ಹೂರಬಂದ ಚಿನ್ನದ ಧೂಳಗಳು ತಮ್ಮ ಪಾದದ 
ಧೂಳನೊಡನೆ ಸೇರಿದಾಗ ಹಳದಿ ಮತ್ತು ಕೆಂಪು ಬಣ್ಣಗಳಂದ 
ಕೂಡಿ ಚೆನ್ನಾಗಿ ಶೋಭಿಸಲ್ಪಟ್ಟಿತು.. (ಅಂತಹ ವಿಶ್ವವನ್ನೆ 
ಬೆಳಗಿಸಿದ ಆ ಪಾದದ ಧೂಳಗಳು ನಮ್ಮನ್ನು 
ಪಾವನಮಾಡಲಿ... 








ಹುಟ್ಟುವುದು,ಮನೋವ್ಯಥೆ, ಶರೀರದ ರೋಗ ರುಜಿನ, ಮರಣ 
ಇವುಗಳಿಂದ ಕೂಡಿದ ನಮಗೆ ಅದರಿಂದ ಶಾಶ್ವತ ಬಿಡುಗಡೆ 
ನೀಡುವಂತಹ ಭಕ್ತಿ,ವಿರಕ್ತಿ,ಸುಜ್ಜಾನಗಳನ್ನು ಸುಜನರಿಗೆ 
ಕರುಣಿಸುವುದರ ಜೊತೆಗೆ ಅವರ ನೈಜಾನಂದವನ್ನು(ನಿಜವಾದ 
ಸ್ವರೂಪಾನಂದವನ್ನು)ಅಭಿವ್ಯಕ್ತಗೊಳಿಸುವ, ಮತ್ತು 
ಮಿಥ್ಯಾಜ್ಞಾನಿಗಳನ್ನು ವಿಷ್ಣು-ವೈಷ್ಣವ ದ್ವೇಷಿಗಳನ್ನು 
ದು:ಖಸಾಗರದಲ್ಲಿ ಮುಳುಗಿಸಿ ನಿರಂತರ ವ್ಯಥೆ ನೀಡುವಂತಹ 
ತಮ್ಮ ಪಾದದ ಧೂಳುಗಳ ಬಗ್ಗೆ ವರ್ಣನೆ ಮಾಡಲು ನಾನು 
ಅಸಮರ್ಥನಾಗಿದ್ದೇನೇ. 


04 


ಕಾಲಿಯುಗದ ಬಲದಿಂದ ಕಲುಷಿತವಾದ ಹೃದಯವಳ್ಳ 
ಸಜ್ಜನರಿಗೆ ಜ್ಞಾನದಮಾರ್ಗವನ್ನು ತೋರಿಸಲೇಂದೆ 
ಕುರುಣೆಯಿಂದ ಧರೆಗೆಬಂದ,ಚಂದ್ರ,ಸೂರ್ಯ, 
ಗರುಡ,ಸರ್ಪಗಳಿಗೆ ರಾಜನಾದ ಮಹಾಶೇಷ,ರುದ್ರ ಮೊದಲಾದ 


ದೇವತೆಗಳಿಂದ ನಿರಂತರ ಸ್ತೋತ್ರ ಮಾಡಿಸಿಕೂಳ್ಳಲು 
ಯೋಗ್ಯರಾದ ಬಳಿತ್ಥಾದಿ ವೇದಮಂತ್ರಗಳಂದ ಬಣ್ಣಿಸಲ್ಪಟ್ಟ 
ಅಪಾರಮಹಿಮೆಯುಳ್ಳ,ಶರಣಾಗುವ ಪುರುಷರನ್ನು ರಕ್ಷಿಸುವುದಕ್ಕೆ 
ಅವತಾರವನ್ನು ಮಾಡಿರುವ ಚತುರ್ಮುಖ ಬ್ರಹ್ಮನ ಪೀಠವನ್ನು 
ಅಲಂಕರಿಸಲಿರುವ ಮುಖ್ಯಪ್ರಾಣದೇವನಾದ ಈ ನಿಮ್ಮ ವರ್ಣನೆ 
ಮಾಡಲು ನಾನು ಸಮರ್ಥನಲ್ಲವೇ ಅಲ್ಲ. 


U1 


ಮುಖ್ಯಪ್ರಾಣದೇವರ ಕಾಂತಿಯು ವಿಶ್ವವನ್ನೇ ಬೆಳಗಿಸಿದ ಕಾಂತಿ 
.ಖಂಚೆನಂತೆ ಭಯಂಕರವಾದ ಎತ್ತುವುದಕ್ಕೆ ಅಸಾಧ್ಯವಾದ 
ಗದೆಗಳಲ್ಲಿ ಶ್ರೇಷ್ಠವಾದ ಕೌ್‌ಮೋದಕೀ ಎಂಬ ಗದೆಯನ್ನು 
ಸೂರ್ಯನಂತೆ ಪ್ರಕಾಶಮಾನವಾದ ಭುಜದಲ್ಲಿ ಧರಿಸಿದ 
ತಾಮಸರಿಗೆ ಭಯವನ್ನು ನೀಡುವುದರಿಂದ ಭೀಮಸೇನ 
ಎಂದೆನಿಸಿದ ಮತ್ತು ಪರಮಾತ್ಮ ವಿಷಯಕವಾದ ತಿಳುವಳಿಕೆಗೆ 
ನಿಯಾಮಕರಾದ ಪರಮಹಂಸರಲ್ಲಿ ಶ್ರೇಷ್ಠರಾದ ದೂರ್ವಾಸ 
ಸನಕಾದಿ ಮುನಿಗಳಂದ ಪೂಜಿಸಲ್ಪಟ್ಟ ತತ್ವೋಜ್ಜವನ್ನು ನೀಡಲು 
ಶ್ರೇಷ್ಠವಾದ ಯತಿರೂಪದಿಂದ ಬಂದ ಭೂಮಂಡಲಕ್ಕೆ ರತ್ನದಂತೆ 


ಇರುವ ಇಂತಹ ವಾಯುದೇವರ ಮಹಿಮೆಯನ್ನು ವರ್ಣಿಸುವ 
ಒಳ್ಳೆಯ ಚಾತುರ್ಯವನ್ನು ನನಗೆ ಕರುಣಿಸಲಿ. 


06 





ಶ್ರೀಮದಾನಂದತೀರ್ಥರು ಕ್ಷೇರಸಮುದ್ರದಂತೆ ಇದ್ದರೆ. ಈ 
ಸಮುದ್ರದಲ್ಲಿ ನೀರು ಯಾವುದು ಎಂದರೆ 
ಗರುಡ,ಶೇಷ,ರುದ್ರ,ಇವರೇ ಮೊದಲಾದ ದೇವತೆಗಳಲ್ಲಿ 
ಅಭಿಮಾನ ಮಾಡಿ ಎಲ್ಲ ಬಗೆಯ ವಿಪತ್ತುಗಳನ್ನು 
ಪರಿಹರಿಸುವುದರ ಜೊತೆಗೆ ಎಲ್ಲ ಬಗೆಯ ಸಂಪದವನ್ನು 
ಕರುಣಿವ ಶ್ರೀಮದಾನಂದತೀರ್ಥರ ವಾತ್ಸಲ್ಯದಿಂದ ಕೂಡಿದ 
ನಗುವೆ ಈ ಸಮುದ್ರದ ನೀರು . ಮತ್ತು ಈ ಸಮುದದಲ್ಲಿ ಇರುವ 
ಮಣಿ ಇತ್ಯಾದಿಗಳು ಯಾವುದು ಎಂದರೆ ಪ್ರಕಾಶಮಾನವಾದ 
ಅಜ್ಞಾನವೆಂಬ ಅಂಧಕಾರವನ್ನು ನಾಶಮಾಡಿ ಬೆಳಕು ನೀಡುವ 
ಶಾಸ್ತ್ರಗಳೆ ಈ ಸಮುದದಲ್ಲಿ ಇರುವ ಮಣಿ -ರತ್ನಗಳು . ಮತ್ತು 
ಶ್ರೇಷ್ಠವಾದ ಶ್ರೀವತ್ಸವನ್ನು ಧರಿಸಿದ ಪರಮಾತ್ಮನ 
ಸನ್ನಿಧಾನಪಾತ್ರರು ಆದ ಶ್ರೀಮದಾನಂದತೀರ್ಥರೆಂಬ 
ಕ್ಷೇರಸಾಗರವು ಮುಂದೆ ಬಹಳವಾಗಿ ಬರುವ ನಮ್ಮ ಎಲ್ಲ 
ಬಗೆಯ ವಿಪತ್ತುಗಳನ್ನು ಪರಿಹರಿಸಲಿ.. 


೦ 


ಭೂಮಿಯಲ್ಲಿ ಇರುವ ಭಕ್ತರ ಅನಾಧಿಕಾಲದ ಅವಿದ್ಯಾ 
ಕಾಮಕರ್ಮಾದಿರೂಪವಾದ ಹಗ್ಗವನ್ನು (ಲಿಂಗ ದೇಹವನ್ನು) 
ಕತ್ತರಿಸಿ ಆನಂದವನ್ನು ಕೊಡುವ ಮುಂದಿನ ಕಲ್ಪದಲ್ಲಿ ಬ್ರಹ್ಮನ 
ಪೀಠವನ್ನು ಅಲಂಕರಿಸಲಿರುವ(ಭಾವೀ ಬ್ರಹ್ಮನಾಗುವ) 
ಜ್ಞಾನಾನಂದಾದಿ ಗುಣಗಳಂದ ಕೂಡಿದ ಭಾರತೀದೇವಿಗೆ 
ಪತಿಯಾದ ವಾಯುದೇವರಲ್ಲಿ ಮುಡಿಯಲ್ಲಿ ಕರಗಳೆರಡ 
ಜೋಡಿಸಿ ಪ್ರಾರ್ಥಿಸುವುದೆನಂದರೆ ಸಂಸಾರದಲ್ಲಿ ಬೇಯುವ 
ನಮಗೆ ಲಕ್ಷೇಪತಿಯಾದ ನಾರಾಯಣನ ಪಾದಕಮಲಗಳಲ್ಲಿ 
ಹಾಗು ನಿನ್ನ ಚಾರಣಾರವಿಂದಗಳಲ್ಲಿ ನಿತ್ಯನಿರ್ಮಲವಾದ 
ಭಕ್ತಿಯನ್ನು ಕುರುಣಿಸು.. 


08 








ಭಯರಹಿತನಾದ ಮತ್ತು ಭಯಪರಿಹಾರಕನಾದ 
ಜೀವೋತ್ತಮರಾದ ವಾಯುದೇವರೇ ಯಾವ ನಿಮ್ಮ ಕಡೆಗಣ್ಣ 
ಕುಡಿನೋಟದಿಂದ ಮೋಡಗಳು, ತೀಕ್ಷರಿರಣವುಳ್ಳ 
ಸೂರ್ಯನು,ಬಿಳಿಯಾದ ಕಾಂತಿಯುಳ್ಳ ಚಂದ್ರ ಇವರಿಂದ 
ಕೂಡಿದ ಆಕಾಶವು, ಮತ್ತು ಚಕ್ರವರ್ತಿಗಳಾದ ಪರ್ವತಗಳು, 
ಐಶ್ವರ್ಯದಿಂದ ಪ್ರಕಾಶಿಸುವ ಭೂಮಿಯು, ಮತ್ತು ದೇವತೆಗಳ 


ಮನೆಯಾದ ದೇವಲೋಕವೊ ಕೂಡ ಯಾರ ಕಡೆಗಣ್ಣ 
ಕುಡಿನೋಟವುದಿಂದ 
ಹುಟ್ಟುತ್ತದೋ,ಧರಿಸಲ್ಪಟ್ಟಿತು,ನಾಶಗೂಳ್ಳುವೂದೋ ಅಂತಹ 
ಕಡೆಗಣ್ಣ ಕುಡಿನೋಟವು ಜೀವ- ಈಶ್ವರ- ಜಡಗಳಗೆ 
ಪರಸ್ಪರವಾಗಿರುವ ಪಂಚಭೇದದ ಜ್ಞಾನವು ಸುಳ್ಳು ಎಂದು 
ಹೇಳುವ ಅಂಧಂತಮಸ್ಸಿನಲ್ಲಿ ದು:ಖವನ್ನು ಅನುಭವಿಸತಕ್ಕ 
ಮಾಯವಾದಿಗಳನ್ನು ಮೋಹಿತರನ್ನಾಗಿಸಲಿ... 





ದೇವತೆಗಳಂದಲೂ ಪೂಜಿಸಲ್ಪಡುವ ಯಾವ ವಾಯುದೇವರ 
ಮೂರನೆಯ ಅವತಾರವಾದ ಮಧ್ವಾವತಾರವನ್ನು ಯಾರು 
ಭಕ್ತಿಯಿಂದ ಸೇವಿಸುವರೋ ಅವರು ಮಂಗಳಮಯವಾದ 
ಅಪ್ರಾಕೃತ ಶರೀರವನ್ನು ಹೂಂದಿ ನಿರ್ಮಲವಾದ ಪ್ರಕಾಶದಿಂದ 
ಕೂಡಿದ ಯೌವನ ವಿಲಾಸಮಯವಾದ 
ಸೌಂದರ್ಯದಿಂದಕೂಡಿದ ಸ್ತ್ರೀಯರ ಎತ್ತರ ಎದೆಯ ಖನಿಯಾದ 
ರಮಣಿಯೊಡನೆ ಪೂರ್ಣವಾಗಿ ಸಂತೋಷವನ್ನು ವೈಕುಂಠ 
ಲೋಕದಲ್ಲಿ ಅನುಭವಿಸುವರು.. 


ಡಿ | | 


ವಾಯುದೇವರನ್ನು ಭಜಿವ ಭಕ್ತರಿಗೆ ವೈಕುಂಠ ಲೋಕವೇ 
ದೊರಕುತ್ತದೆ .ಆ ವೈಕುಂಠ ಹೇಗಿದೆ ಎಂದರೆ ಮಧುರವಾದ 
ಗಾನದಿಂದ ಸಂತೋಷವನ್ನು ನೀಡುವ ಚೆಲುವೆಯರ 
ತಾಣವಾಗಿದೆ ಅಷ್ಟೆ ಅಲ್ಲ ಕಾಂತಿಯುಳ್ಳ 
ಚಂದ್ರ,ಉಷ್ಣಕಿರಣಗಳಿಂದ ಕೂಡಿದ ಸೂರ್ಯ, ಮನ್ಮಥ, 
ಸರ್ಪಗಳಿಗೆ ರಾಜನಾದ ಶೇಷ, ಇಂದ್ರ ಇವರೇ ಮೊದಲಾದ 
ದೇವತೆಗಳಿಂದ ಚೆನ್ನಾಗಿ ಸೇವಿಸಲ್ಪಡುತ್ತದೆ ಅಂತಹ ಈ ವಿಷ್ಣು 
ಸಂಬಂಧಿಯಾದ ಆವಾಸಸ್ಥಾನವು ಆದ ಈ ವೈಕುಂಠದಲ್ಲಿ 
ಶ್ರೇಷ್ಠವಾದ ಪಾರಿಜಾತಪುಷ್ಪ, ನಂದಿಪುಷ್ಠ (ನಂದಿಬಟ್ಟಲು) 
ಮುಂತಾದ ಪುಷ್ಪಗಳ ಪರಿಮಳಗಂಧವನ್ನು ಹೊತ್ತಿರುವ 
ಗಾಳಿಗಳು ಯಾವಗಲೂ ಸ್ವರೂಪಾನಂದವುಳ್ಳ ಮುಕ್ತರಿಗೆ 
ಸುಖವನ್ನು ಕೂಡುತ್ತದೆ.ಅಂತಹ ಲೋಕವು ನಿಮ್ಮನ್ನು ಭಜಿಸುವ 
ಭಕ್ತರಿಗೆ ದೊರಕುತ್ತದೆ. 


ಫಾ 


ಜ್ಞಾನಿ ಶ್ರೇಷ್ಠರಾದ ವಾಯುದೇವರೇ! ತಾಮಸರಾದ 
ಹರಿಗುರುಗಳ ದ್ವೇಷಿಗಳು ಯಾರಿದ್ದಾರೆ ಅವರನ್ನೆಲ್ಲ ನಿಮ್ಮ 
ಕಿಂಕರರು ನಿತ್ಯನರಕಕ್ಕೆ ತಳ್ಳುತ್ತಾರೆ . ಅಲ್ಲಿ ಅವರು ಎನು 
ಕಷ್ಟಗಳನ್ನು ಅನುಭವಿಸುತ್ತಾರೆಂದರೆ. ಭಾರವಾದ ಮತ್ತು ಕಣ್ಣನ್ನೆ 
ಕೋಯುವಂತಹ ಕಲ್ಲುಗಳನ್ನು ಅವರ ತಲೆಯ ಮೇಲೆ 
ಬಿಸಾಡುತ್ತಾರೆ . ಆ ರೀತಿ ಬಿಸಾಡುವಾಗ ಪರಸ್ಪರ ಕಲ್ಪುಗಳಿಗೆ 
ಸಂಘರ್ಷಣೆಯಾಗಿ ಬೆಂಕಿಯ ಕಡಿಗಳು ಹೂರಬರುತ್ತದೆ ಆ ಬಂದ 
ಕಡಿಗಳು ನರಕದಲ್ಲಿ ಇರುವ ಕೆಸರಿನಲ್ಲಿ ಬಿದ್ದು ಕೆಸರು 
ಕುದಿಯುತ್ತದೆ . ಅಂತಹ ಕೆಸರಿನಲ್ಲಿ ಬಿದ್ದು ಹರಿಗುರುದ್ವೇಷಿಗಳು 
ಚೆನ್ನಾಗಿ ಹಿಂಸೆಯನ್ನು ಪಡುತ್ತಾರೆ . (ಯಾರು 
ಹರಿಗುರುದ್ವೇಷಿಗಳೂ ಅವರಿಗೆ ಆಗುವ ದುರ್ಗತಿ...) 


12 





ಹರಿಚರಣಕ್ಕೆ ಶರಣರಾದಭಕ್ತರಿಗೆ ಮಂಗಲವನ್ನು ಕರುಣಿಸುವ 
ತಮ್ಮ ಪಾದದ ಧೂಳುಗಳನ್ನು ದೇವತೆಗಳು ಭಕ್ತಿಯಿಂದ ನಿತ್ಯವು 
ಸೇವಿಸುತ್ತರೇ. ಲೋಕದಲ್ಲಿ ಒಮ್ಮೆ ನಿಮ್ಮ ಪಾದಗಳಿಗೆ ಅಥವಾ 
ಶಾಸ್ತ್ರಗಳಿಗೆ ಶರಣರಾಗಿದ್ದು ಅನಂತರ ಅದನ್ನು ಯಾರು 
ಉಪೇಕ್ಷಿಸುತ್ತಾನೋ ಅಂತಹ ವ್ಯಕ್ತಿ ರೌರವ ವಹ್ನಿ ಇದೇ 
ಮೊದಲಾದ ನರಕಗಳನ್ನು ಹೊಂದಲಾರ . ಆನಂದಾವಿದ್ದೂ 


ಇಲ್ಲದಂತಹ ಅಲ್ಪ ಸುಖ ಮಹಾ ದು:ಖಮಯವಾದ ನಿತ್ಯ 
ಸಂಸಾರದಲ್ಲಿ ಇರುತ್ತಾನೆ. 

(ನಿಮ್ಮ ಕಾರುಣ್ಯವನ್ನು ಅರ್ಥಮಾಡಿಕೊಳ್ಳದೇ ಯಾರು ಅಸಡ್ಡೆ 
ಮಾಡುವನೋ ಅವನಿಗೆ ನಿತ್ಯ ಸಂಸಾರವೇ ಗತಿ...) 


3 








ಹರಿವಾಯುದ್ಬೇಷಿಗಳಿಗೆ ಆಗುವ ಅಂಧಂತಮಸ್ಸಿನಲ್ಲಿ ಅವರು 
ಎನೇಲ್ಲ ಕಷ್ಟಗಳನ್ನು ಅನುಭವಿಸುತ್ತಾರೆಂದರೆ ಆ 
ಅಂಧಂತಮಸ್ಸು ಕೀವು,ರಕ್ತ,ಮೂತ್ರ, ಮಲ, ಮತ್ತು ಹುಳುಗಳು 
ಇವೇ ಮೊದಲಾದವುಗಳಿಂದ ಕೂಡಿದೆ. ಮತ್ತು ಕ್ರೂರವಾದ 
ಸ್ವಭಾವವುಳ್ಳ ಹರಿತವಾದ ಹಲ್ಲುಗಳು ,ತೀಕ್ಷ್ಣವಾದ 
ಉಗುರುಗಳು, ಮತ್ತುಇವುಗಳಿಂದ ಕೂಡಿ ಅಲ್ಲಿ ಇರುವ 
ತಾಮಸರಿಗೆ ಕಷ್ಟಗಳನ್ನು ಕೂಡುತ್ತಾರೆ. ಅಷ್ಟೆಲ್ಲ ಕ್ರೂರವಾಗಿ 
ಶಬ್ದಮಾಡುವ ಹಸಿವುಗಳಿಂದ ಬಳಲುತ್ತಿರುವ ತೀಕ್ಷ್ಣವಾದ 
ಕೊಕ್ಕುಳ್ಳ ಕಾಗೆ, ಹದ್ದುಗಳಂಥ ಪಕ್ಷಿಗಳು ಬಂದು ಅಲ್ಲಿ ಇರುವ 
ತಾಮಸರ ಅಂಗಳನ್ನು ಕತ್ತರಿಹಾಕುತ್ತದಂತೆ. ಅದೇ 


ಸಮಯದಲ್ಲೇ ಆ ರಾಕ್ಷಸರು ಕೂಡ ತಮ್ಮಲ್ಲಿರುವ ತೀಕ್ಷ್ಣವಾದ 
ಆಯುಧಗಳನ್ನು ಎಸೆಯುತ್ತಾರೆ. ಅಷ್ಟೆಲ್ಲದೆ ಕ್ರೂರವಾದ ರಕ್ತವನ್ನು 
ಹೀರವ ವಜ್ರದಂತೆ ಇರುವ ಜಿಗಣೆಗಳು ಕೂಡ ರಕ್ತವನ್ನು 
ಹೀರುತ್ತದೆ . ಈ ರೀತಿಯಾಗಿ ಯಾರು ಹರಿವಾಯುದ್ವೇಷವನ್ನು 
ಮಾಡುತ್ತಾರೆ ಅವರಿಗೆ ಆಗುವ ಅಂಧಂತಮಸ್ಸು ಮತ್ತು ಅಲ್ಲಿ 
ಅವರಿಗೆ ಆಗುವ ಕಷ್ಟಗಳನ್ನು ವರ್ಣಿಸಿದ್ದಾರೆ. ...... 


ವಾಯುದೇವ!ನೀನೇ ಸನ್ನ ತಂದೆ, ಮಮತೆಯನ್ನು ತೋರುವ 
ತಾಯಿಯು ನೀನೇ , ಅಣ್ಣನು ನೀನೇ, ಆತ್ಮೀಯ ಬಂಧುವು 
ನೀನೇ,ಹಿತ ಕೋರುವ ಗೆಳಯನು ನೀನೇ, ಉಪದೇಶ ನೀಡುವ 
ಗುರುವು ಕೂಡ ನೀನೇ, ನನ್ನ ಸ್ವಾಮಿಯು ನೀನೇ , ಎಲ್ಲರ 
ಅಂತರ್ಯಾಮಿಯಾಗಿದ್ದು ಅವರ ಜನನ ಮರಣಗಳನ್ನು 
ನಿಯಮನ ಮಾಡುವ ಷಡ್ಲುಣೈಶ್ವರ್ಯ ಸಂಪನ್ನನಾದ 
ವೇದಭಿಮಾನಿಯಾದ ವಾಯುದೇವನೇ! ನಮ್ಮ ಸರ್ವಸ್ವವೂ 
ನೀನೇ ಆಗಿರುವ ನಿನ್ನಲ್ಲಿ ನಾ ಕೇಳುವುದೇನೆಂದರೆ ಯಾವ 


ಫಲಕಾಮನೇ ಇಲ್ಲದ ಕಪಟವಿಲ್ಲದಂತಹ ಒಳ್ಳೆಯ ವೈರಾಗ್ಯಾದಿ 
ಗುಣಗಳಿಂದ ಕೂಡಿದ ಸ್ಥಿರವಾದ ಭಕ್ತಿಯನ್ನು ಶ್ರೀಹರಿಯಲ್ಲಿ 
ಹಾಗೂ ನಿನ್ನಲ್ಲಿ ಸದಾ ಇರುವಂತೆ ಕರುಣಿಸು..... 


1 


೨ 





ಶ್ರೀ-ಭೂದೇವಿಯರಿಂದ ಅಲಿಂಗಿತನಾದ ಸಮಸ್ತವಾದ 
ಸರ್ವಜ್ಞತ್ವ, ಸ್ವತಂತ್ರತ್ವ,ಮೊದಲಾದ ಅತ್ಯಂತ ಶ್ರೇಷ್ಠವಾದ 
ಅನಂತಗುಣಗಳಿಂದ ಕೂಡಿರುವ ಶ್ರೀ ಹರಿಯಲ್ಲಿ ಯಾರು 
ಬ್ರಹ್ಮ,ವಾಯು,ಗರುಡ,ಶೇಷ,ದೇವೇಂದ್ರ ಇವರೇ ಮೊದಲಾದ 
ದೇವತೆಗಳಿಂದ ಚೆನ್ನಾಗಿ ಸೇವಿಸಲ್ಪಡುವವನು ಅದ್ದರಿಂದ ಎಲ್ಲ 
ದೇವತೆಗಳು ಕೂಡ ಶ್ರೀಹರಿಯಪಾದಸೇವಕರೆಂಬ ಭಾವದಿಂದ 
ಹರಿಯಲ್ಲಿ ಪರಿಪೂರ್ಣವಾದ ಭಕ್ತಿಯನ್ನು ಮಾಡುವರೋ ಅಂತಹ 
ಭಕ್ತರನ್ನು ನಮ್ಮ ಗುರುಗಳಾದ ವಾಯುದೇವರು ನಿತ್ಯವು ಕೂಡ 


ಚೆನ್ನಾಗಿ ರಕ್ಷಿಸುತ್ತಾರೆ... 


16 


ಶ್ರೀಹರಿಯ ಅಪ್ಪಣೆಯಂತೆ ಪರ-ಅಪರವನ್ನು ಚೆನ್ನಾಗಿ 
ತಿಳಿದುಕೊಂಡ ಉತ್ತಮ ಜೀವರನ್ನು ಮೋಕ್ಷಕ್ಕೆ ಕಳುಹಿಸಿ ಅಲ್ಲಿ 
ಅವರಿಗೆ ಆನಂದವನ್ನು ಕೊಡುವ,ಪರಾಪರವನ್ನು ಮಿಶ್ರವಾಗಿ 
ತಿಳಿದಿರುವ ನಿತ್ಯಸಂಸಾರಿ ಜೀವಿಗಳಿಗೆ ಅವರಿಗೆ ಯೋಗ್ಯವಾದ 
ಸ್ವರ್ಗ- ನರಕ ಮತ್ತು ಭೂಲೋಕದಲ್ಲೇ 


ವಾಸಮಾಡುವವರನ್ನಾಗಿ ಮಾಡುವ , ಮತ್ತು 
ಪರಾಪರವನ್ನು(ಯಥಾರ್ಥ ಅಯಥಾರ್ಥವನ್ನು ) ತಿಳಿಯದೆ 
ಯಾರು ಅಪರವನ್ನೇ(ಅಯಥಾರ್ಥವನ್ನೇ) ತಿಳಿಯುತ್ತಾರೆ 
ಅಂತಹ ತಮೋಯೋಗ್ಯರಾದ ಜೀವರನ್ನು ಅವರಿಗೆ 
ಯೋಗ್ಯವಾದ ಅಂಧಂತಮಸ್ಸಿನಲ್ಲಿ ಹಾಕಿ ಚೆನ್ನಾಗಿ ದು:ಖವನ್ನು 
ಕೂಡುವ .ಜಗದ್ಗುರುಗಳಾದ ವಾಯುದೇವನೇ! ನಿಮ್ಮ ಈ 
ಮಹಿಮೆಗಳನ್ನು ನೂರಾರು ವೇದವಚನಗಳಂದ ಹಾಗೂ 
ಭಾರತಾದಿ ಪುರಾಣದ ವಚನಗಳಿಂದ ಕೇಳುತ್ತೇವೆ. .. 


17 








ಬಹು ಪರಾಕ್ರಮ, ಬ್ರಹ್ಮಚರ್ಯ,ನಿರ್ಮಲವಾದ ಭಕ್ತಿ, ಇವೇ 
ಮೊದಲಾದ ಗುಣಗಳಿಂದ ಕೂಡಿದ ಸಜ್ಜನರಲ್ಲಿ ಪ್ರೀತಿಯನ್ನು 
ಮಾಡಿ ಅವರ ಅಜ್ಞಾನವನ್ನು ಮತ್ತು ಪಾಪಗಳನ್ನು 
ನಾಶಮಾಡುವುದರಲ್ಲಿ ನಿಮ್ಮ ಮೊದಲನೆಯ 
ಹನುಮದವತಾರವು ಪ್ರಸಿದ್ಧವಾಗಿದೆ. ಯಾವ ಅವತಾರದಿಂದ 
ಈಗಲೂ ಕೂಡ ಭೂಮಿಯಲ್ಲಿ ಶ್ರೀರಾಮನ 
ಗುಣಸಂಕೀರ್ತನೆಯನ್ನು ಮಾಡುತ್ತಾ ಕಿಂಪುರುಷಖಂಡದಲ್ಲಿ 


ವಿರಾಮಾನವಾಗಿರುವಿರೋ ಅಂತಹ ನಿಮ್ಮ 
ಮಂಗಳಮಯವಾದ ಆ ಅವತಾರವನ್ನು 
(ಹನುಮದವತಾರವನ್ನು) ಭಕ್ತಿಯಿಂದ ನಮಸ್ಕರಿಸುತ್ತೇನೆ . 


8 








ಮಹಾಬಲವುಳ್ಳ ನೀನು ಹಿಂದೆ ಐವತ್ತು ಯೋಜನ ದೂರವಾಗಿದ್ದ 
ವಿಸ್ತಾರವಾದ ಮೃತ ಸಂಜೀವಿನಿ ಮೊದಲಾದ ಔಷಧಿಗಳಿಗೆ 
ಸ್ಥಾನವಾದ ಗಂಧಮಾದನ ಪರ್ವತವನ್ನು ಒಂದೆ ಕ್ಷಣದಲ್ಲಿ 
ಲಂಕೆಗೆ ತಂದು ಭಕ್ತಿಯಿಂದ ಶ್ರೀರಾಮನ ಪಾದಕಮಲಗಳಲ್ಲಿ 
ನಮಸ್ಕಾರ ಮಾಡಿದೆ ಇಂತಹ ಪಾರಾಕ್ರಮವನ್ನು ಸಜ್ಜನ 
ಸಮುದಾಯ ಕಣ್ಣಾರೆ ಕಂಡಿದೆ ... (ಅಂತಹ ನಿನಗೆ 
ನಮಸ್ಕಾರ...) 


19 





ನಿಮ್ಮ ಕೌಶಲವು ಅದ್ಭುತವಾದದ್ದು ಎಕೆಂದರೆ ಮಹಾಬಲವುಳ್ಳ 
ನೂರು ಯೋಜನ ಉದ್ದಗಲವಾದ ಗಂಧಮಾದನ ಪರ್ವತವನ್ನು 
ಕಪಿಸೈನ್ಯಯದ ಪ್ರಾಣರಕ್ಷಣೆಗಾಗಿ ತಂದಿರಿ . ಕಾರ್ಯ(ಕಪಿಗಳ 
ಜೀವರಕ್ಷಣೆ )ವಾದ ನಂತರ ನಿಂತ ಜಾಗದಿಂದಲೇ 
ಅನಾಯಾಸವಾಗಿ ಅತಿಭಾರವಾದ ಆ ಗಂಧಮಾದನ 
ಪರ್ವತವನ್ನು ಒಂದು ಪುಟ್ಟ ಕಲ್ಲನ್ನು ಎಸೆಯುವಂತೆ ನೀವು 


ಎಸೆದಾಗ ಅದು ಕಿತ್ತಿದ ಗುರುತೂ ಕೂಡ ಇಲ್ಲದ ಹಾಗೆ ಮತ್ತೆ 
ಅಲ್ಲೇಯೇ ನೆಲೆ ನಿಂತಿತು . ಎಣೆಯಿಲ್ಲದ ಬುದ್ದಿ, ಬಲಗಳಂದ 
ಕೂಡಿದ ವಾಯುದೇವರ ಈ ಕಲ್ಪನಾತೀತವಾದ ಕೌಶಲಕ್ಕೆ 
ನಿತ್ಯನಿರಂತರವಾದ ನಮನಗಳು... 





ಯಾವ ಒಂದೇ ಮುಷ್ಟಿಪ್ರಹಾರದಿಂದ ರಾಕ್ಷಸರ ರಾಜನಾದ 
ಉತ್ತಮವಾದ ಚಿನ್ನದ ಕವಚವನ್ನು ಧರಿಸಿದ ರಾವಣನ ಎದೆಗೆ 
ಗುದ್ದಿದಾಗ ಮೇರುಪರ್ವತದಂತೆ ವಿಶಾಲವಾದ ಬಂಗಾರದ 
ಬಣ್ಣದಿಂದ ಕೂಡಿದ ಅವನ ಎದೆ ಬಿರಿಯಿತು ಅಲ್ಲಿಂದ 
ರಕದೋಕುಳ ಹರಿದು ಸರೋವರದಂತಾಯಿತು.ಅದು ಹೇಗೆ 
ಕಾಣುತ್ತಿತ್ತು ಎಂದರೆ ಮೇರುಪರ್ವತದ ತಪ್ಪಲಲ್ಲ ಕೆನ್ನೀರ 
ಕೆರೆಯಂತೆ ನೋಡುವವರಿಗೆ ಕಾಣುತ್ರಿತ್ತು. ಅಂತಹ ಕೋಟಿ 
ಮಿಂಚುಗಳ ಕಾಂತಿಯಿಂದ ಕೂಡಿದ ಶ್ರೇಷ್ಠವಾದ ಚಿನ್ನದ 
ಕಡಗವನ್ನು ಧರಿಸಿದ ನಿಮ್ಮ ಮುಷ್ಟಿಯು ನನ್ನ ಅಭೀಷ್ಟವನ್ನು 
ಕೊಡಲಿ.. 





ಶ್ರೀರಾಮನ ಸಂದೇಶವನ್ನು ಸೀತೆಗೂ, ಸೀತೆಯ ಸಂದೇಶವನ್ನು 
ರಾಮನಿಗೂ ತಲುಪಿಸಿದ ಧೀರರು , ಮತ್ತು ಶ್ರೀರಾಮನ 
ಅಪ್ಪಣೆಯಂತೆ ಚತುರ್ಮುಖ ಬ್ರಹ್ಮ,ರುದ್ರ, ಮೊದಲಾದ 
ದೇವತೆಗಳಿಂದ ವರವನ್ನು ಪಡೆದು ಅವಧ್ಯರಾದ 


ಅಕ್ಷಕುಮಾರರೇ ಮೊದಲಾದ ರಾಕ್ಷಸರನ್ನು ಸಂಹಾರ 
ಮಾಡಿದಿರಿ. ಅದರಿಂದ ಪ್ರೀತನಾದ ಶ್ರೀರಾಮ ಎಂದು ಹೆಸರುಳ್ಳ 
ಮೋಕ್ಷಪ್ರದಾಯಕನಾದ ಭಗವಂತ ವಾತ್ಸಲ್ಯಪೂರ್ಣವಾದ 
ತಾವರೆಯಂತಹ ಕಣ್ಣುಗಳಿಂದ ನಿಮ್ಮನ್ನು ನೋಡುತ್ತಾ ನಿಮ್ಮ 
ಶಿರದ ಮೇಲೆ ತನ್ನ ಕರಕಮಲವನ್ನು ಇಟ್ಟು ಬ್ರಹ್ಮ ಪದವಿಯನ್ನು 
ಹಾಗೂ ತನ್ನೊಡನೆ ವಿಶಿಷ್ಟ ಭೋಗಮಾಡುವ ಭಾಗ್ಯವನ್ನೇ 
ಕರುಣಿಸಿದ (ಅಂತಹ ನಿಮಗೆ ನಮಸ್ಕಾರಗಳು) 


ಗು 


ಯಾರ ಅಪಾರವಾದ ದಯೆಯಿಂದ ಏಕಚಕ್ರನಗರದ ವಿಪ್ರರ 
ದು:ಖವು ಬಕಾಸುರರನ್ನು ಸಂಹರಿಸುವ ಮೂಲಕ 
ಪರಿಹಾರಿಸಲ್ಪಟ್ಟಿತೋ ಮತ್ತು ದುಷ್ಟರಲ್ಲೇ ಅಗ್ರಗಣ್ಯನಾದ ಬಕನ 
ತಮ್ಮನಾದ ಕರ್ಮೀರ ಮೊದಲಾದ ರಾಕ್ಷಸರನ್ನು 
ಅನಾಯಾಸದಿಂದ ಸಂಹರಿಸಿದ 


ಅಪಾರವಾದ ದಯೆಯಿಂದ ಕೂಡಿದ ಕುರುವಂಶಕ್ಕೆ 
ಸ್ವಾಮಿಯಾದಂತಹ ಭೀಮಸೇನ ದೇವರಿಗೆ ನಮ್ಮ 


ಶಿರಸಾಷ್ಟಾಂಗ ನಮಸ್ಕಾರಗಳು. .. 


ಗು 


3 


ಷಡ್ಗುಣೈಶ್ವರ್ಯ ಸಂಪನ್ನನಾದ ದೇವೋತ್ತಮರಾದ 
ಭೀಮಸೇನದೇವರೆ! 


ಜರೆಯೆಂಬ ರಾಕ್ಷಸಿಯಿಂದ ಹುಟ್ಟಿದ ವಿಷ್ಣು-ವೈಷ್ಣವದ್ವೇಷಿಗಳಲ್ಲೇ 
ಅಗ್ರಗಣ್ಯನಾದ ಜರಾಸಂಧನನ್ನು ವಾಕ್ಯಾರ್ಥದಲ್ಲಿ ಸೋಲಿಸಿ 
ಸರ್ವೋತ್ತಮತ್ವವನನ್ನು ಸ್ಥಾಪಿಸಿ. ಮತ್ತು ಯುದ್ಧದಲ್ಲಿ 
ಯದಲ್ಲಿ ಪಶುವನ್ನು ಬಲಿ ನೀಡುವಂತೆ ಅವನನ್ನು ಸಂಹರಿಸಿ 
ಈ ಸತ್ಕರ್ಮವನ್ನು ಯಜ್ಞವೆಂದು ಅನುಸಂಧಾನ ಮಾಡುತ್ತಾ 
ಮುಂದೆ ಇದ್ದ ಯಜ್ಞಗಳ ಸಾರಭೋಕ್ರವಾದ ಶ್ರೀ ಕೃಷ್ಣನಿಗೆ 
ಸಮರ್ಪಿಸಿದಿರಿ ಇದರಿಂದ ಶ್ರೀ ಕೃಷ್ಣನಿಗೆ ಮುದ ನೀಡಿದಿರಿ .. 


L 


24 








ಬಲಿಷ್ಠವಾದ ತೋಳುಗಳುಳ್ಳ ಉತ್ತಮವಾದ ಗದೆಯುಳ್ಳ 
ಭೀಮಸೇನದೇವರೆ,ಯಾವ ನಿಮ್ಮ ಸಿಂಹನಾದದಂತಹ ಗರ್ಜನೆ 
ಮಾಡುತ್ತಾ ಶತ್ರುಗಳ ಧೈರ್ಯವಡಗಿಸಿ ಅಕ್ಷೌಹಿಗಳಲ್ಲಿ ಇರುವ 
ಸೈನಿಕರನ್ನು ನಾಶಮಾಡಿ ಆ ಯುದ್ಧವನ್ನು ಶ್ರೇಷ್ಠವಾದ 
ಪೂಜೆಯಂದು ಶ್ರೀ ಕೃಷ್ಣನಿಗೆ ಸಮರ್ಪಿಸಿದಿರೋ ಅಂತಹ ನಿಮ್ಮ 
ಯುದ್ಧಕೌಶಲವನ್ನು ವ್ಯಾಸರೂಪೀ ವಿಷ್ಣುವಾಗಲಿ ಅಥವಾ ಸ್ವಯಂ 
ಆನಂದತೀರ್ಥರೆಂಬ ಪೂಜ್ಯನಾಮವನ್ನು ಧರಿಸಿದ ನೀವಾಗಲಿ 
ವರ್ಣನೆ ಮಾಡಬೇಕೇ ಹೂರೆತು ಬೇರಾರು ವರ್ಣನೆ ಮಾಡಲು 
ಸಾಧ್ಯವಿಲ್ಲ ಅಂತಹ ವ್ಯಾಸಮಧ್ವರೂಪಿಗಳಾದ ನಿಮ್ಮಿಬ್ಬರ 
ಪಾದವೆಂಬ ಕಮಲಗಳಿಗೆ ಶರಣು ಹೊಂದುತ್ತೇನೆ... 


ಗಿ 


೨ 


ಜ್ಞಾನಸಮುದ್ರನಾದ ಭಕ್ತರಿಗೆ ವಿಜ್ಞಾನದ ಸಂಪತ್ತನ್ನು ಕರುಣಿಸುವ 
ಭೀಮಸೇನದೇವರ ಅವತಾರಿಯಾದ ಹೇ ವಾಯುದೇವರೆ! 
ರುದ್ರನ ಪತ್ನಿಯಾದ ಪಾರ್ವತಿ ಮೊದಲಾದವರಿಗಿಂತಲೂ 


ಶ್ರೇಷ್ಠಳಾದ ಸಕಲವಾಗಭಿಮಾವಯನಿನಿಯೆಂದು ಪ್ರಸಿದ್ದಳಾದ 
ತಮ್ಮ ಪ್ರೇಯಸಿಯಾದ ಭಾರತೀದೇವಿಯು ತಮ್ಮ ಅಪ್ಪಣೆಯನ್ನು 
ಪಡೆದು ಅನಾಧಿಕಾಲದಿಂದ ಬಲಾತ್ಕಾರವಗಿ ಸಂಸಾರದಲ್ಲಿ 
ಇರುವಂತೆ ನನ್ನನ್ನು ಕಟ್ಟಿಹಾಕಿರುವ ಅಜ್ಞಾನವೆಂಬ 
ಅಂಧಕಾರವನ್ನು ಓಡಿಸಿ ನನ್ನನ್ನು ಶಾಸ್ತ್ರೀಯ ಕೃತಿರಚನ 
ಚತುರನನ್ನಾಗಿ ಮಾಡಿ ಅಮಂಗಳಗಳಿಂದ (ಅಮಂಗಳವಾದ ಈ 
ಸಂಸಾರದಿಂದ) ನನ್ನನ್ನು ಬಿಡುಗಡೆ ಮಾಡಲಿ 


ಗು 





ಕುರುರಾಜನ ವಂಶದಲ್ಲಿ ಭೀಮಸೇನನೆಂಬ ಹೆಸರಿನಿಂದ 
ಅವತರಿಸಿ ಬ್ರಾಹ್ಮಣ ಮತ್ತು ಕ್ಷತ್ರ ಜಾತಿಯಲ್ಲಿ 
ಪ್ರಾದುರ್ಭೂತರಾದ ಪೂರ್ಣವಾದ ಜ್ಞಾನ 
ಆನಂದಾತ್ಮಕವಾದಂತಹ ದೇಹವನ್ನು ಹೊಂದಿದ ವಾಸ್ತವವಾಗಿ 
ಇಬ್ಬರಲ್ಲೂ ಭೇದವಿಲ್ಲದಿದ್ದರೂ ಕೂಡ ಅವರಲ್ಲ ಇರುವ ಅಚಿಂತ್ಯ 
ಅದ್ಬುತವಾದ ಶಕ್ತಿ ವಿಶೇಷದಿಂದ ವಾಸಿಷ್ಠಕೃಷ್ಣ- 
ಯಾದವಕೃಷ್ಣರೆಂಬ ಹೆಸರಿನಿಂದ ಕರೆಯುವ 
ಪರಬ್ರಹ್ಮಶಬ್ದವಾಚ್ಯರಾದ ನಿಮಗೂ ಸುಖ ಜ್ಞಾನ-ಭಕ್ತಿಗಳನ್ನು 
ಕೂಡುವ ಶ್ರೀವೇದವ್ಯಾಸರನ್ನು ಮತ್ತು ಶ್ರೀಕೃಷ್ಣನನ್ನು 
ಶ್ರಾದ್ದೆಯಿಂದಕೂಡಿದ ಭಕ್ತಿಯಿಂದ ಸೇವೆಮಾಡಿದಿರಿ.ಅಂತಹ 


ಕೃಷ್ಣ-ವೇದವ್ಯಾಸರಿಗೂ ಮತ್ತು ನಿಮಗೆ ಅನಂತ 
ನಮಸ್ಕಾರಗಳು. 


೭1 





ಭೀಮಾವತಾರದಲ್ಲಿ ದ್ರೌಪದಿಯ ಕೋರಿಕೆಯಂತೆ ಸೌಗಂಧಿಕಾ 
ಪುಷ್ಪಗಳನ್ನು ತರಲು ಗಂಧಮಾದನ ಪರ್ವತಕ್ಕೆ ಹೋಗುವಾಗ 
ಮಾರ್ಗದ ಮಧ್ಯದಲ್ಲಿ ನಿಮ್ಮದೇ ಆದ ಹನುಮದವತಾರವನ್ನು 
ಕಂಡಿರಿ. ಅವರ ಉದ್ದವಾದ ಬಾಲವನ್ನು ಎತ್ತುವುದಕ್ಕೆ ಆಗದೆ 
ಸೋತವರಂತೆ ಮತ್ತು ಅವರ ವಿಶಾಲವಾದ ದೇಹವನ್ನು ನೋಡಿ 
ಹೆದರಿದಂತೆಯೂ ತೋರಿಸಿಕೊಂಡಿರಿ ಈ ಒಂದೇ ಕಾರ್ಯವು 
ಸಜ್ಜನರಿಗೆ ಮೋದವುವನನ್ನು ಉಂಟುಮಾಡುತ್ತದೆ ದುರ್ಜನರಿಗೆ 
ಈ ಎರಡೂ ರೂಪಗಳಿಗೂ ಭೇದವಿದೆ ಎಂದು 
ಭಾಸಮಾಡುವುದಾಗಿ ಅವರಲ್ಲಿ ಅಜ್ಞಾನವನ್ನು 
ಉಂಟುಮಾಡುತ್ತದೆ . ಜಗದ್ಗುರುಗಳಾದ 
ಶ್ರೀಮದಾನಂದತೀರ್ಥರೇ! ಬಲ-ಜ್ಞಾನ ಇವುಗಳಂದ 
ಪೂರ್ಣವಾದ ನಿಮ್ಮ ಎರಡೂ ಅವತಾರದಲ್ಲಿ ಮೂಲರೂಪದ 
ಶಕ್ತಿ ಎಷ್ಟೂ ಅಷ್ಟೇ ಅವತಾರದಲ್ಲೂ ಪೂರ್ಣವಾಗಿ ಇದ್ದರೂ ಕೂಡ 
ಅದು ಇಲ್ಲದಂತೆ ತೋರಿಸಿದಿರಿ ಇದು ಕೇವಲ ನಿಮ್ಮ ಲೀಲೆಯಷ್ಟೆ 


.28 


ಭೀಮಸೇನದೇವರೇ!ನೀವು ಬದರಿಕಾಶ್ರಮದಲ್ಲಿ 
ದ್ರೌಪದಿಯೊಡನೆ ವಿಹರಿಸುವಾಗ ಮೇರುಪರ್ವತದ 
ಕುಬೇರನಭವನದ ಬಳಿಯಲ್ಲಿರುವ ಸರೋವರದಿಂದ ಐದು 


ಬಣ್ಣದ ಸುಂದರವಾದ ಕಮಲಪುಷ್ಪಗಳು ಹಾರಿಬಂದವು ಅದನ್ನು 
ನೋಡಿದ ದ್ರೌಪದಿಯು ಅವುಗಳನ್ನು ಬಯಸಿದಳೂ ದ್ರೌಪದಿಯ 
ಕೋರಿಕೆಯಂತೆ ಅವುಗಳನ್ನು ತರಲು ಹೋದಾಗ ಆ 
ಸರೋವರವನ್ನು ಕಾಯುತ್ತಿದ್ದ ಕ್ರೂರರು ವಂಚಕರೂ ಆದ 
ಮುನ್ನೂರುಕೋಟಿ ರಕ್ಷಸರನ್ನು ಮತ್ತು ಅವರ ನಾಯಕನಾದ 
ಮಣಿಮಂತನನ್ನು ಸಂಹರಿಸಿದಿರಿ . ಅದರಂತೆ ಸೌಗಂಧಿಕಾ 
ಪುಷ್ಪಗಳನ್ನು ತರಲು ಹೋದಾಗ ವಿಶ್ವವನ್ನೇ ಸುಳ್ಳು ಎಂದು 
ಹೇಳುವ ಕ್ರೂರಿಗಳಾದ ವಂಚಕರೂ ಆದ ಬಹಳ ಕೋಪದಿಂದ 
ಕೂಡಿ ಕ್ರೋಧವಶರೆಂದೆ ಹೆಸರುಳ್ಳ ದೈತ್ಯರನ್ನು ಸಂಹರಿಸಿ 
ಪತ್ನಿಯಾದ ದ್ರೌಪದಿಗೆ ಸೌಗಂಧಿಕಾ ಪುಷ್ಪಗಳನ್ನು ಕೊಟ್ಟು 
ಮುದವನ್ನು ನೀಡಿದಿರಿ .ಈ ನಿಮ್ಮ ಕೌಶಲ ನಮ್ಮ 
ಕಲ್ಪನಾತೀತವಾದದ್ದು ಅಂತಹ ನಿಮಗೆ ಶಿರಸಾಷ್ಟಾಂಗ 
ನಮಸ್ಕಾರಗಳು... 


29 





ಭೀಮಸೇನದೇವರಿಂದ ಏಕಕಾಲದಲ್ಲಿ ಹತರಾದ ದೈತ್ಯರು 
ಮತ್ತು ಅವರ ನಾಯಕನಾದ ಮಣಿಮಂತನು ವಾಯುದೇವರ 
ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಭೂಮಿಯಲ್ಲಿ ಜನ್ಮ 
ತಾಳಿದರು. ವಾಯಿದೇವರಿಗೆ ವೇದನೆ ನೀಡಬಯಸಿದ ಅವರು 
ವಾಯುದೇವರಿಗೆ ಅತಿಪ್ರಿಯನಾದ ಅನಂತಗುಣಗಳಿಂದ 
ಕೂಡಿರುವ ಪರಮಾತ್ಮನನ್ನು ನಿರ್ಗುಣನೆಂದೂ,ಜೀವರಿಂದ 


ಅತ್ಯಂತ ಭಿನ್ನನಾದ ಭಗವಂತನನ್ನು ತರ್ಕಜಾಲಗಳಿಂದ 
ಜೀವಬ್ರಹ್ಮರಿಗೆ ಅಭೇದವೆಂದು ಸಾಧನೆಮಾಡಿದರು. 
ವೇದಶಾಸ್ತ್ರಗಳಗೆ ವಿರುದ್ಧವಾದ ಸಜ್ಜನರ ಮನಸ್ಸಿಗೆ ಬಹಳ 
ದು:ಖದಾಯಕವಾದ ಅದ್ವೈತಶಾಸ್ತ್ರವನ್ನು ಎಲ್ಲೆಡೆ ಹರಡಿಸಿದರು 


30 





ಜೀವನು ಬ್ರಹ್ಮನೇ ಆಗಿದ್ದಾನೆ (ಅವರಲ್ಲಿ ಅಭೇದವಿದೆ ) 
ಬ್ರಹ್ಮನಿರ್ಗುಣನಾಗಿದ್ದಾನೆ ನಿರಾಕಾರನಾಗಿದ್ದಾನೆ 
(ಆಕಾರವಿಲ್ಲದವನಾಗಿದ್ದಾನೆ ) ಬ್ರಹ್ಮನ ಕರ್ತೃತ್ವವನ್ನು 
ಸಾಧಿಸುವ ಸತ್ಯವಾದ ವಿಸ್ಮಯಗಳಿಂದ ಕೂಡಿದ ಈ ವಿಶ್ವವೆಲ್ಲ 
ಸುಳ್ಳು ಎಂದು ಪ್ರತಿಪಾದಿಸಿದರು ಆ ದುಷ್ಟರು ಕೆಲವರು 
(ಜ್ಞಾನದುರ್ಬಲರಾದ )ಜನರು ಈ ಸಿದ್ದಾಂತವೇ ಸರಿಯೆಂದು 
ನಂಬಿ ಅದನ್ನೇ ಅನುಸರಿಸಿದರು ವಿವೇಕವಳ್ಳ ಕೆಲವರು ಅದನ್ನು 
ಪರಿತ್ಯಜಿಸಿದರು . ಹೀಗೆ ಐಕ್ಕವಾದವೆಂಬ ಮಹಾವಿಷವೃಕ್ಷವನ್ನು 
ವಿಶ್ವವ್ಯಾಪಿಯಾಗುವಂತೆ ಮಾಡಿದರು. ಶ್ರುತಿಸ್ಮೃತ್ಯಾದಿ 
ಪ್ರಮಾಣವಚನಗಳೆಂಬ ಜ್ವಾಲೆಗಳ ಸಮೂಹವನ್ನು ಧರಿಸಿದ 
ಅಗ್ನಿಯಂತೆ ಇರುವ ನೀವು ಆ ವಿಷವೃಕ್ಷವನ್ನು ಸುಡುವುದಕ್ಕಾಗಿ 
ಮೂರನೆಯ ಮಧ್ವಾವತಾರದಿಂದ ಅವತರಿಸಿದಿರಿ ಇದು 
ವಿಶ್ವಮಾನ್ಯವಾಗಿದೆ 


31 


ಶ್ರೀಮಧ್ವಗುರುಗಳ ಪ್ರವಚನವೆಂಬ ವ್ಯಾಖ್ಯಾನರೂಪವಾದ 
ಸಿಂಹಗರ್ಜನೆಯು ಮೊಳಗುತ್ತಿದ್ದಂತೆ ಬಹಳವಾದ ಭಯದಿಂದ 
ಕೂಡಿದ ಮಾಯಾವಾದಿಗಳೆಂಬ ನರಿಗಳು ನಮಗಿನ್ನು 
ಜಯವಿಲ್ಲವೆಂದು ತಿಳಿದು ಚಿಂತಾಕ್ರಾಂತರಾದರು . 
ಮಧ್ವರಾಯರ ತತ್ವದ ಜ್ಞಾನದ ಬೆಳಕು ಎಲ್ಲೆಡೆ ವ್ಯಾಪಿಸಿದಂತೆ 


ಅಜ್ಞಾನವೆಂಬ ಕತ್ತಲೆಯು ನಾಶವಾಗುವುದು 
ಅನಿವಾರ್ಯವಾಯಿತು . ಇದನ್ನು ಸಹಿಸದ 
ಮಾಯಾವಾದಿಗಳೆಂಬ ನರಿಗಳು ಏನು ಮಾಡಬೇಕೆಂದು 
ತಿಳಿಯದೆ ಹತ್ತು ದಿಕ್ಕುಗಳಲ್ಲಿ ಬೇಗನೆ ಓಡಿ ಹೋಗಿ ತಮಗೆ 
ಒದಗಿದ ವಿನಾಶವನ್ನು ದೇಶಕ್ಕೆ ಬಂದ ವಿಪತ್ತು ಎಂದು 
ಉದ್ಯೋಷಿಸಿದರು . ಆಚಾರ್ಯರ ತತ್ವದ ಜ್ಞಾನದ ಬೆಳಕು 
ಎಲ್ಲೆಡೆ ವ್ಯಾಪಿಸದಂತೆ ತಡೆಯುವ ಪ್ರಯತ್ನಗಳನ್ನು 
ಮಾಡಿದರು.ಆದರೆ ಜನರು ಅವರಲ್ಲಿ ಇರುವ ಮಾನಸಿಕ 
ಅಸಮತೋಲನೆಯನ್ನು ಗುರುತಿಸಿದ ಕಾರಣದಿಂದ ಆ 
ಪ್ರಯತ್ನಗಳು ವಿಫಲವಾದವು. 


32 
ಯು ಬಸ ಜು 
ರ ಸು ಹಪ ಹುಟು 





ಹನುಮ ಭೀಮ ಮಧ್ವಾವತರಗಳಲ್ಲೂ ಕೂಡ ಶತ್ರುಗಳಾದ 
ದೈತ್ಯರು ನಿಮ್ಮ ಮೇಲೆ ಆಕ್ರಮಣಮಾಡಿದರು ಸ್ವಲ್ಪವು 
ವಿಕಾರವಾಗದೆ ಶತ್ರುಗಳನ್ನೇ ನಿರ್ಮೂಲನ ಮಾಡಿದ ನಿಮ್ಮ 
ಪರಾಕ್ರಮ ವರ್ಣಿಸಲು ಅಸಾಧ್ಯವಾದ್ದು. ಪಾಪ ಅಜ್ಞಾನದ 
ಲೇಪವು ಇಲ್ಲದ ಸ್ವೇಚ್ಛಾಮರಣಿಗಳು ಮತ್ತು ಪರಿಪೂರ್ಣವಾದ 
ಜ್ಞಾನ-ಶಕ್ತಿ ಸದ್ಗುಣಗಣಗಳಿಗೆ ಆಶ್ರಯರೂ ಆದ ನಿಮಗೆ 
ಶ್ಚೇತದ್ವೀಪ ಅನಂತಾಸನ ವೈಕುಂಠ ಪತಿಯಾದ ಶ್ರೀಹರಿಯೇ 
ಸಾಕ್ಷಾತ್‌ ಒಡೆಯನಾಗಿದ್ದಾನೆ ಮತ್ತು ಸಮಸ್ತ ಪ್ರಪಂಚ ಮತ್ತು 
ರುದ್ರದೇವರೇ ಮೊದಲಾದ ಎಲ್ಲಾ ದೇವತೆಗಳು ಕೂಡ ನಿಮ್ಮ 


ಆಜ್ಞೆಯನ್ನು ಪಾಲಿಸುತ್ತಾರೆ . ಇಂತಹ ಅದ್ಭುತ 
ಗುಣಸಂಪತ್ತಿನಿಂದ ಕೂಡಿದ ನೀವು ಸಜ್ಜನರಿಗೆ ಮುದವನ್ನು 
ನೀಡುವುದು ಅಚ್ಚರಿಯ ಸಂಗತಿಯೇ..? 


ಳ್ಳಿ 





ಮಿನುಗುವ ಮಂದಹಾಸದಿಂದ ಕಂಗೊಳಿಸುತ್ತಿರುವ 
ಹೆಜ್ಜೇನಿನಂತೆ ಮಧುರವಾದ ಶಾಸ್ತ್ರಗಳೆಂಬ ಅಮೃತದಧಾರೆ 
ಹರಿಸಿ ಭಗವಂತನನ್ನು ಭಕ್ತರಿಗೆ ತೋರಿಸುವ ಮೂಲಕ ಸಜ್ಜನರ 
ಅಜ್ಞಾನ ದು:ಖಗಳನ್ನು ಪರಿಹರಿಸಿ ಆನಂದವನ್ನು ಕೊಡುವ 
ಶ್ರೀಮದಾನಂದತೀರ್ಥರ ಚಂದ್ರನಂತೆ ಪ್ರಸನ್ನವಾದ ಮುಖವನ್ನು 


ನಾವೆಂದು ಕಾಣುತ್ತೇವೆ ? 


34 








ನಿರ್ದುಷ್ಟವಾದ ಶಾಸ್ತ್ರಗಳ ಸಾಹಿತ್ಯವನ್ನು ಕರುಣಿಸಿದ 
ಪೂರ್ಣರೂ ಶ್ರೇಷ್ಠರೂ ಆದ ಶ್ರೀಮದಾನಂದತೀರ್ಥರೇ! 
ಹಿಂದಿನ ಜನ್ಮಗಳಲ್ಲಿ ಮಾಡಲ್ಪಟ್ಟ ಪುಣ್ಯದಿಂದ ಶ್ರೇಷ್ಠವಾದ 
ಸತ್ಸಂಪ್ರದಾಯಾನುಷ್ಠಾನದಿಂದ ಕೂಡಿದ ನಿರ್ಮಲವಾದ 
ಮನಸ್ಸುಳ್ಳ ಪ್ರಶ್ನೆ ಮಾಡುವುದರಲ್ಲಿ ಜಾಣರಾದ ಶಿಷ್ಯರನ್ನು 
ಚೆನ್ನಾಗಿ ಆನಂದಪಡಿಸಿ ಯೋಗ್ಯರಾದ ಶ್ರೋತೃಗಳಿಗೆ 
ದು:ಖಪರಿಹಾರಕವಾದ ಅದ್ಬುತ ಪ್ರಮೇಯಗಳನ್ನು ನೀಡುವ 
ನಿಮ್ಮ ತತ್ವೋಪದೇಶವನ್ನು ನಿರಂತರ ನಿಮ್ಮ ಧ್ಯಾನದಲ್ಲಿ 


ಆಸಕ್ತರಾದ ನಿಮ್ಮ ಪಾದಸೇವಕರೂ ಆದ ನಮಗೂ ಕೂಡ 


9 


2. 
C 

ತ್ತ 

ನ 
ಲ” 
OM 
ಆ 
ಥ್ರ 
2 

©), 


ವೆ" 


3 


೨ 





ಸತ್ಯಲೋಕದಲ್ಲಿ ಪ್ರಜ್ವಲಿಸುವ ರತ್ನ ವಜ್ರ ವೈಢೂರ್ಯಗಳಿಂದ 
ಶೋಭಾಯಮಾನವಾದ ಸಿಂಹಾಸನದಲ್ಲಿ ಆಸೀನರಾಗಿರುವ 
ಪರಮಪರಿಶುದ್ದರಾದ ಪೂಜ್ಯತಮರಾದ ಪೂರ್ಣಪ್ರಜ್ಞರೇ ! ಭಾವಿ 
ಬ್ರಹ್ಮರಾದ ತಮ್ಮನ್ನು ವೇದವಿದ್ಯಾಭಿಮಾನಿಗಳಾದ ದೇವತೆಗಳು 
ಮೂರ್ತಿಮತಾಗಿ ಬಂದು ಸೇವಿಸುವರು ಮತ್ತು ದೇವತೆಗಳ 
ನಾಡಿನಲ್ಲಿ ನಡೆಯುವ ಪ್ರತಿಯೊಂದು ಸಭೆಗಳಲ್ಲಿ ಅಪ್ಸರಸ್ತ್ರೀಯರ 
ನರ್ತನದೊಡನೆ ಗಂಧರ್ವರು ನಿಮ್ಮ ಮಾಹಾತ್ಮ್ಯವನ್ನು ಗಾನ 
ಮಾಡುತ್ತಾರೆ .. 





36 
ಆಸಾ ಮು 
ನಕಕ 

ಸತ್ತ SNR 
ನ 





ಶ್ರೀಮಧ್ವಗುರುಗಳ ಕಾರಣ್ಯವು ದೊಡ್ಡದು . ಯಾಕೆಂದರೆ ಜನನ 
ಮರಣ ನರಕ ಇವೇ ಮೊದಲಾದ ಅಲೆಗಳಿಂದ ಕಲುಷಿತವಾದದ್ದು 
ಸಂಸಾರವೆಂಬ ಸಮುದ್ರ ಅಂತಹ ಸಂಸಾರದ ಸಾಗರದಲ್ಲಿ 
ಮುಳುಗಿದ ರಕ್ಷಕರಿಲ್ಲದೆ ರಕ್ಷಣೇಗಾಗಿ ರಕ್ಷಕರನ್ನು ಬಯಸುತ್ತಿರುವ 
ಸಜ್ಜನರನ್ನು ತಾವು ದಯೆಯಿಂದ ನೋಡಿ . ಕೇವಲ ಸಜ್ಜನರ 
ಮೇಲಿನ ಕಾರುಣ್ಯದಿಂದ ಹಾಲಿನ ಸಮುದದಲ್ಲಿ ಪಡಿಸುವ 
ಶ್ರೀಹರಿಯನ್ನು ಜ್ಞಾನದಾನಕ್ಕಾಗಿ ಅವತರಿಸಲು ಪ್ರಾರ್ಥಿತಿಸಿದಿರಿ 
.ಆ ಭಗವಂತ ನಿಮ್ಮ ಪ್ರಾರ್ಥನೆಗೆ ಮಾನ್ಯತೆ ಕೊಟ್ಟು 
ಸತ್ಯವತಿಯಲ್ಲ ಖುಷಿ ಶ್ರೇಷ್ಠರಾದ ಪರಾಶರರ ದೆಸೆಯಿಂದ 


ನಮ್ಮಂತೆ ಭೌತಿಕ ಶರೀರವಲ್ಲದೇ ಜ್ಞಾನನಂದಾತ್ಮಕವಾದ 
ಶರೀರಧಾರಿಯಾಗಿ 'ವೇದವ್ಯಾಸ'ರಾಗಿ ಅವತಾರವನ್ನು 
ಮಾಡಿದರು. ಅಂತಹ ಭಗವಂತನ ಅವತಾರಕ್ಕೆ ನಿಮ್ಮ 
ಪ್ರಾರ್ಥನೆಯು ಮತ್ತು ನಮ್ಮ ಮೇಲೆ ನಿಮಗಿರುವ ಕಾರುಣ್ಯವು 
ನಿದರ್ಶನವಾಗಿ ಕಾಣಸಿಗುತ್ತದೆ . (ಆದ್ದರಿಂದ 
ಶ್ರೀಮದಾನಂದತೀರ್ಥ ಭಗವತ್ಪಾದರ ಕಾರುಣ್ಯ 


ಅಪಾರವಾದದ್ದು .) 








ಕುರುಡರ ಕೈಯಲ್ಲಿ ರತ್ನಗಳನ್ನು ಜೋಡಿಸಲು ಕೊಟ್ಟರೆ ಅವರು 
ಹೇಗೆ ಅವುಗಳ ಗಾತ್ರ ರೂಪಗಳನ್ನು ತಿಳಿಯದೇ ಅಸ್ತವ್ಯಸ್ತವಾಗಿ 
ಜೋಡಿಸುತ್ತಾರೋ ಅದೇ ರೀತಿಯಾಗಿ ಒಳ ಅರ್ಥ ತಿಳಿಯುವ 
ಸಾಮರ್ಥ್ಯವಿಲ್ಲದ ಕೆಲವರು ವೇದಶಾಸ್ತ್ರಗಳಿಗೆ ಇರುವ ಒಳ 
ಅರ್ಥಗಳೆಂಬ ರತ್ನಗಳನ್ನು ವಿಪರೀತವಾಗಿ ವಾಖ್ಯಾನಿಸಿದರು 
(ಜೋಡಿಸಿದರು) ಅಂತಹ ಪ್ರಸಂಗವು ಒದಗಿದಾಗ 
ಜಗದ್ಗುರುಗಳಾದ ಬ್ರಹ್ಮದಿಗಳಿಗೂ ತತ್ವೋಪದೇಶವನ್ನು 
ಮಾಡುವ ತಮಗೆ ಗುರುವಿನ ಅಪೇಕ್ಷೆ ಇಲ್ಲದ ಶ್ರೀವೇದವ್ಯಾಸರು 
ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು ಈ ಮೂಲಕ 
ವೇದಶಾಸ್ತ್ರಗಳಲ್ಲಿ ಇರುವ ಪ್ರಮೇಯರತ್ನಗಳ ಮೌಲ್ಯವನ್ನು ಎತ್ತಿ 
ಹಿಡಿದರು . ಅಂತಹ ವೇದವ್ಯಾಸರ ಕೃಪೆಯು ಕೂಡಲೇ ಜ್ಞಾನದ 


ಆವಿಷ್ಕಾರಕ್ಕೆ ಕಾರಣವಾದ್ದರಿಂದ ಅವರ ಕೃಪೆಯ ಪ್ರಾಪ್ತಿಗಾಗಿ 


ನಿತ್ಯವೂ ಭಕ್ತಿಯಿಂದ ಅವರನ್ನು ಹಾಗೂ ಅವರ ಅನುಗ್ರವನ್ನು 
ದೊರಕಿಸಿಕೂಡುವ ತಮ್ಮನ್ನು ( ಶ್ರೀಮಧ್ವಾಚಾರ್ಯರನ್ನು) 
ಭಕ್ತಿಯಿಂದ ನಮಿಸುತ್ತೇನೆ.. 


38 


ಸಜ್ಜನರ ಮೇಲೆ ಅಪಾರವಾದ ಕರುಣೆಯಿಂದ ಕೂಡಿದ 
ಶ್ರೀಹರಿಯು ವೇದವ್ಯಾಸರಾಗಿ ಧರೆಗಿಳಿದು ಬಂದು 
ಬ್ರಹ್ಮಸೂತ್ರಗಳನ್ನು ರಚಿಸಿ ಅದಕ್ಕೆ ಭಾಷ್ಯವನ್ನು ರಚಿಸಲು 
ನಿಮಗೆ ಆದೇಶ ನೀಡಿದರು. ಕಾಂತಿಯನ್ನು ಹರಡಿಸುವ 
ಕಿರೀಟವನ್ನು ತಲೆಯಲ್ಲ ಧರಿಸಿದ ನೀವು ಆ ಭಗವಂತನ 
ಆಜ್ಞೆಯನ್ನು ಆದರದಿಂದ ಧರಿಸಿ ದೇವತೆಗಳ ಪ್ರಾರ್ಥನೆಯನ್ನು 
ಗೌರವಿಸಿ ಭೂಮಿಗೆ ಬಂದು ಮಣಿಮಂತ ಮೊದಲಾದ ದೈತ್ಯರು 
ಮಾಡಿದ ಭಾಷ್ಯವನ್ನು ವೇದ-ಶಾಸ್ತ್ರಗಳ ಯುಕ್ತಿಗಳ ಮೂಲಕ 
ನಿರಾಕರಿಸಿ ಅದ್ಭುತ ಪ್ರಮೇಯಗಳಂದ ಕೂಡಿದ ಭಾಷ್ಯವನ್ನು 
ರಚಿಸಿದಿರಿ . ಇಂತಹ ಭಾಷ್ಯವನ್ನು ರಚಿಸಲು ನಿಮಗಲ್ಲದೆ 
ಬೇರಾರಿಗೆ ಸಾಧ್ಯವಾಗುತ್ತದೆ ..? 


ಚಿ 





ಪರಮಪವಿತ್ರವಾದ ಮೂರು ಲೋಕದಲ್ಲೂ ಪ್ರಸಿದ್ದವಾದ 
ಬ್ರಾಹ್ಮಣರಿಗೆ ಆಶ್ರಯವಾದ ರೂಪ್ಯಪೀಠವೆಂಬ ಹೆಸರಿನಿಂದ 
ಕೂಡಿದ (ಉಡುಪಿ)ಕ್ಷೇತ್ರದ ಹತ್ತಿರವಿರುವ ಪಾಜಕ 
ನಿವಾಸಿಯಾದ ನಡುಮನೆಯೆಂಬ ಹೆಸರುಳ್ಳ ಮನೆತನದಲ್ಲಿ 
ಅವತರಿಸಿ ಪರಮಹಂಸ ಪರಿವ್ರಾಜಕಾಚಾರ್ಯರಾಗಿ ಬದರಿಗೆ 
ಹೋಗಿ ವ್ಯಾಸರ ಅಪ್ಪಣೆಯಂತೆ ಗೀತೆ-ಬ್ರಹ್ಮಸೂತ್ರ- 


ಉಪನಿಷತ್ತುಗಳಿಗೆ ಭಾಷ್ಯವನ್ನು ರಚಿಸಿ ಮಹಾಭಾರತದ 
ಅಭಿಪ್ರಾಯವನ್ನು (ಒಳ ಅರ್ಥವನ್ನು )ತಿಳಿಸಲು ಶ್ರೇಷ್ಠವಾದ 
ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯವೆಂಬ ಮೇರು 
ಗ್ರಂಥವನ್ನು ಕರುಣಿಸಿದಿರಿ.. 


40 





ದೇವತಾವೃಂದದಿಂದ ನಿರಂತರವಾಗಿ ಪೂಜ್ಯರಾದ 
ಪೂರ್ಣಪ್ರಜ್ಞರೆನಿಸಿದ ವಾಯುದೇವರೇ! ತಾವು 
ರಮಾದೇವಿಯಿಂದ ನಿತ್ಯವು ಆರಾಧ್ಯನಾದ ಸರ್ವೋತ್ತಮನಾದ 
ನಾರಾಯಣನನ್ನೂ ಮತ್ತು ನಾರಾಯಣನ ಪ್ರೇಯಸಿಯಾದ 
ಸಿರಿದೇವಿಯನ್ನು ನಿತ್ಯ ನಿರಂತರವಾಗಿ ಆರಾಧಿಸುವವರು. 
ಅಂತಹ ತಾವು ನಮ್ಮ ಮೇಲಿನ ಕಾರುಣ್ಯದಿಂದ ಕರುಣಿಸಿದ 
ಶಾಸ್ತ್ರ(ಸರ್ವಮೂಲ) ಗ್ರಂಥಗಳು ಅಪಾರವಾದದ್ದು. ಆ 
ಗ್ರಂಥಗಳ ಚಿಂತನೆ ಮಾಡಿದರೆ ಸ್ಪರ್ಗಗಂಗೆ ಎಂದು ಹೆಸರು 
ಪಡೆದ ವಿಶ್ವವನ್ನೇ ಪಾವನಮಾಡಿದಂತಹ ಗಂಗೆಯ ಅವಗಾಹನ 
ಮಾಡುವುದರಿಂದ ಬರುವ ಫಲಕ್ಕಿಂತಲೂ ಅಧಿಕ ಫಲ ನೀವು 
ನೀಡಿದ ಸರ್ವಮೂಲ ಗ್ರಂಥಗಳ ಚಿಂತನೆಯಿಂದ ಬರುತ್ತದೆ . 
ಅಂತಹ ಶಾಸ್ತ್ರಗಳನ್ನು ಸಜ್ಜನರಿಗೆ ಕರುಣಿಸುವ ಮೂಲಕ 
ಸಂಸಾರದ ಭಯವನ್ನು ಪರಿಹರಿಸಿ ಸಂತತ ಮೋದವನ್ನು 


ಕರುಣಿಸಿದ ನಿಮಗೆ ನಮ್ಮ ಭಕ್ತಿಶ್ರದ್ದಾಪೂರ್ಣವಾದ 
ಅನಂತಾನಂತ ನಮನಗಳು.. 


41 








4,1! 


ಶ್ರೀಹರಿಯ ಮತ್ತು ಶ್ರೀಮದಾನಂದತೀರ್ಥರ 
ಸರ್ವಸಂಪತ್ಮರವಾದ ಪಾದಕಮಲಗಳಲ್ಲಿ ಭಕ್ತಿಯನ್ನು ಮಾಡುವ 
ಸುಬ್ರಮಣ್ಯಪಂಡಿತರ ಸುಪುತ್ರರಾದ ತ್ರಿವಿಕ್ರಮಪಂಡಿತರು 
ರಾಮ-ಕೃಷ್ಣ-ಮತ್ತು ವ್ಯಾಸರೂಪಗಳನ್ನು ಧರಿಸಿದ ಶ್ರೀಹರಿಯ 
ಮತ್ತು ಹನುಮ-ಭೀಮ-ಮಧ್ದರೂಪಗಳಿಂದ ಕೂಡಿದ 
ವಾಯುದೇವರ ಮಹಿಮೆಗಳನ್ನು ಸುಂದರವಾದ 
ಪದಪುಂಜಗಳಿಂದ (ಕೂಡಿದ ಹಾರವನ್ನು ಸಮರ್ಪಿಸಿದ್ದಾರೆ) 
ವರ್ಣಿಸಿದ್ದಾರೆ . ಈ ಸ್ತೋತ್ರವನ್ನು ಹರಿವಾಯುಗಳ 
ಪಾದಕಮಲಗಳಲ್ಲಿ ಯಾರು ಭಕ್ತಿಯುಳ್ಳವರಾಗಿ ಭಕ್ತಿ-ಶ್ರದ್ಧೆಯಿಂದ 
ಪಠಿಸುವರೋ ಮತ್ತು ಈ ಸ್ತೋತ್ರದಿಂದ ಹರಿವಾಯುಗಳನ್ನು 
ಉಪಾಸನೆ ಮಾಡುವರೋ ಅವರು ಜ್ಞಾನ ಭಕ್ತಿ ವೈರಾಗ್ಯಾದಿ 


ಗುಣಗಳಿಂದ ಕೂಡಿದವರಾಗಿ ನಿಶ್ಚಿತವಾಗಿ ಮೋಕ್ಷವನ್ನು 
ಪಡೆಯುತ್ತಾರೆ .. 


ದ್ರೀ ಕೃಷ್ಣಾರ್ಪಣ 
ಮಸ್ತು 


ಹರೇ ಕಾರ್ಪರೇಷ ಕ್ರಪಾ 


